ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 984(1164) 
ಸದಸ್ಯರ ಹೆಸರು : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕೇತಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 07.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು. 
ಕ್ರ.ಸಂ. ಪ್ರಶ್ನೆ ಉತ್ತರ | 
ಅ | ಸರ್ಕಾರವು ಅನುದಾನಿತ ಶಾಲಾ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ 
ಕಾಲೇಜುಗಳಲ್ಲಿ 2015 ಡಿಸೆಂಬರ್‌ | ದಿವಾಂಕ:31-12-2015ರವರೆಗೆ ವಿವಿಧ ಕಾರಣಗಳಿಂದ 
ವರೆಗಿನ ಖಾಲಿ ಹುದ್ದೆಗಳನ್ನು ಭರ್ತಿ | ತೆರವಾಗಿರುವ ನಿಗದಿತ ಕಾರ್ಯಭಾರವಿರುವ ಬೋಧಕ 
ಮಾಡಲು ಯಾವಾಗ ಆದೇಶ | ಹುದ್ದೆಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 14 ಎಸ್‌.ಇ.ಪಿ 
ಹೊರಡಿಸಲಾಗಿದೆ. 2017, ದಿನಾಂಕ:25/109/2018 ಹಾಗೂ ಸರ್ಕಾರದ ಪತ್ರ: 
ದಿನಾಂಕ:23-07-2021ರಲ್ಲಿ ಭರ್ತಿ ಮಾಡಲು ಆದೇಶ 
| ಹೊರಡಿಸಲಾಗಿದೆ. _ 
ಆ | ಹೊರಡಿಸಿದ್ದಲ್ಲಿ, ಎಷ್ಟು ಹುದ್ದೆಗಳನ್ನು | ಅನುದಾನಿತ ಪ್ರೌಢಶಾಲೆಗಳು:- 
ಭರ್ತಿ ಮಾಡಲು ಅನುಮತಿ 
ನೀಡಲಾಗಿದೆ. ಹಾಗೂ ಇಲ್ಲಿಯವರೆಗೆ || ಕ್ರ.ಸಂ. | ಪೌಡ ಅನುಮತಿ | ಬಾಕಿ ಇರುವ 
ಎಷ್ಟು ಹುಬೆಗಳನ್ನು ಭರ್ತಿ ಶಾಲೆಗಳಲ್ಲಿ ನೀಡಲಾದ | ಹುದ್ದೆಗಳು 
ಮಾಡಿಕೊಳ್ಳಲಾಗಿದೆ; ಬಾಕಿ ಇರುವ ಖಾಲಿ ಇರುವ | ಹುದ್ದೆಗಳ 
ಹುದ್ದೆಗಳ ಸಂಖ್ಯೆ ಎಷ್ಟು(ಶಾಲಾ ಹುದ್ದೆಗಳ ಸಂಖ್ಯೆ 
ಕಾಲೇಜುವಾರು ಹುದ್ಮೆಗಳ ಸಂಖ್ಯೆ 
| 281 | 257 | 19024 | 


ಸಂಖ್ಯೆಯನ್ನು ಒದಗಿಸುವುದು) 


ಅನುಮತಿ ನೀಡಲಾದ 257 ಹುದ್ದೆಗಳ ಪೈಕಿ 54 
ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಇನ್ನುಳಿದ 
ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ 
ಪರಿಶೀಲನೆಯಲ್ಲಿರುತ್ತದೆ. 
ಅನುದಾನಿತ ಪದವಿಪೂರ್ವ ಕಾಲೇಜುಗಳು:- 


ಬಾಕಿ 
ಇರುವ 
ಹುದೆಗಳು 


ಅನುಮತಿ 
ನೀಡಲಾದ 
ಹುದ್ಮೆಗಳ 
ಸಂಖ್ಯೆ 


ಠ.ಸಂ ಪದವಿಪೂರ್ವ 
ಕಾಲೇಜುಗಳಲ್ಲಿ 
ಖಾಲಿ ಇರುವ 
ಹುದ್ದೆಗಳ 
......1 ಸಂಖ್ಯೆ 
1 998 


323 


ಬಾಕಿ ಇರುವ 675 ಹುದ್ದೆಗಳ ಪೈಕಿ 436 ಹುದ್ದೆಗಳನ್ನು 
ಭರ್ತಿ ಮಾಡಲು ಆಡಳಿತ ಮಂಡಳಿಗಳು ಈವರೆಗೂ 
ಪ್ರಸ್ತಾವನೆಗಳನ್ನು ಸಲ್ಲಿಸಿರುವುದಿಲ್ಲ. ನಿರ್ದೇಶನಾಲಯದ 
ಹಂತದಲ್ಲಿ 29 ಹುದ್ಮೆಗಳ ಪ್ರಸ್ತಾವನೆಗಳನ್ನು ವಿವಿಧ 
ಹಂತಗಳಲ್ಲಿ ಪರಿಶೀಲಿಸಲಾಗುತ್ತಿದೆ. 


(ಅನುಬಂಧ-1 


ಆರ್ಥಿಕ ಇಲಾಖೆಯು ಕೋವಿಡ್‌-19 
ಸಮಸ್ಯೆಯ ಹಿನ್ನೆಲೆ ಆರ್ಥಿಕ 
ಮಿತವ್ಯಯದ ಆದೇಶವನ್ನು 
ಸಡಿಲಗೊಳಿಸಿದ ಸಂದರ್ಭದಲ್ಲಿ ಖಾಲಿ 
ಹುದೆಗಳನ್ನು ಭರ್ತಿ ಮಾಡಲು 
ಅನುಮತಿ ನೀಡಿದ ಹುದ್ದೆಗಳ ಸಂಖ್ಯೆ 
ಎಷ್ಟು; 


ಈ ಹುದ್ಮೆಗಳನ್ನು ಭರ್ತಿ ಮಾಡಲು 257 
ಪ್ರಸ್ತಾವನೆಗಳನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು. 
ಆರ್ಥಿಕ ಇಲಾಖೆಯು ದಿನಾಲಕ:23-02-2021ರಲ್ಲಿ 257 
ಪ್ರಸಾವನೆ ಎಂಬುದರ ಬದಲಾಗಿ 257 ಬೋಧಕ 
ಹುಡ್ಕೆಗಳನ್ನು ಹಾಗೂ ಪದವಿ ಪೂರ್ವ ಕಾಲೇಜಿನ 173 


ಹುದ್ಮೆಗಳನ್ನು ಭರ್ತಿ ಮಾಡಲು ಸಹಮತಿ ನೀಡಿರುತ್ತದೆ. 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಇಲಾಖೆಯಲ್ಲಿ ಹುದ್ದೆಗಳ ಮಾಹಿತಿಗೂ 
ಆರ್ಥಿಕ ಇಲಾಖೆಯು ಅನುಮತಿ 
ನೀಡಿದ ಹುದ್ದೆಗಳ ಮಾಹಿತಿಗೂ 
ವ್ಯತ್ಯಾಸವಿರುವುದು ಸರ್ಕಾರದ 
ಗಮನಕೆ, ಬಂದಿದೆಯೇ: ಬಂದಿದ್ದಲ್ಲಿ, 
ಈ ವ್ಯತ್ಯಾಸಕ್ಕೆ ಕಾರಣಗಳೇನು; ಹಾಗೂ 
ಕ್ರಢೀಕೃತ ಹುದ್ದೆಗಳನ್ನು ಭರ್ತಿ 
ಮಾಡಲು ಆರ್ಥಿಕ ಇಲಾಖೆಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆಯೇ? 
(ಮಾಹಿತಿ ನೀಡುವುದು) 


"ಗಮನಕ್ಕೆ ಬಂದಿದೆ, 


ಒಟ್ಟು 257 ಪ್ರಸಾವನೆಗಳನ್ನು ಆರ್ಥಿಕ ಇಲಾಖೆಗೆ 
ಸಲ್ಲಿಸಲಾಗಿತ್ತು. ಆರ್ಥಿಕ ಇಲಾಖೆಯು ದಿನಾಂಕ: 23-02- 
2021ರಲ್ಲಿ 257 ಪ್ರಸ್ತಾವನೆ ಎಂಬುದರ ಬದಲಾಗಿ 257 
ಬೋಧಕ ಹುದ್ದೆಗಳನ್ನು ಎಂದು ಪರಿಗಣಿಸಿ ಭರ್ತಿ 
ಮಾಡಿಕೊಳ್ಳಲು ಸಹಮತಿ ನೀಡಿರುತ್ತದೆ. 


ಈ ಹಿನ್ನೆಲೆಯಲ್ಲಿ ದಿನಾಂಕ:31-12-2015 ರವರೆಗೆ ವಿವಿಧ 
ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ 
ಮಾಡಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಿ ಪುನಃ 
ಪ್ರಸ್ಲಾವನೆಯನ್ನು ಸಲ್ಲಿಸಲಾಗಿದೆ. 


"ಇವಿ 86 ಎಸ್‌ಇಎಸ್‌ 2022 


€ಶ್‌) 
ಪ್ರಾಥಪೌಕೆ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


